ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಬೆಂಗಳೂರು ಕುಡಿಯುವ ನೀರಿನ ಗುಣಮಟ್ಟ ಕಳಪೆಯಾಗಿರುವ ಬಗ್ಗೆ 


ಶ್ರೀ ಟಿ.ಎ. ಶರವಣ (ವಿಧಾನಸಭೆಯಿಂದ ಚುನಾಯಿತರಾದವರು)-- 
785 (936) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೆಂಗಳೂರು ಮಹಾನಗರಕ್ಕೆ ಸರಬರಾಜು ಆಗುತ್ತಿರುವ ಕುಡಿಯುವ ನೀರಿನ ಗುಣಮಟ್ಟಿವನ್ನು ಪರೀಕ್ಹ್‌ 
ಮಾಡಿಸಲಾಗುತ್ತಿದೆಯೇ ; ಹಾಗಿದ್ದಲ್ಲಿ, ಇತೀಚೆಗೆ ಗುಣಮಟ್ಟ ಪರೀಕ್ಷೆಯನ್ನು ಯಾವಾಗ ಮಾಡಿಸಲಾಗಿದೆ; 


(ಆ) ಕುಡಿಯುವ ವೀರಿನ ಗುಣಮಟ್ಟಿವನ್ನು ಸದ್ಯ ಪರೀಕ್ಲೆ ಮಾಡುತ್ತಿರುವ ಸಂಸ್ಥೆಯ ಹೆಸರೇನು; ಮತ್ತು 
ಅದು ನಿಗದಿತ ಮಾನದಂಡವನ್ನು ಹೊಂದಿದೆಯೇ; 


(ಇ) ಶುದ್ದ ಕುಡಿಯುವ ನೀರು ಎಂದು ಹೇಳಲು ಇರಬೇಕಾದಂತಹ ಅತ್ಯಾವಶ್ಯಕವಾದ 
ಮಾನದಂಡಗಳಾವುವು ; ಅವು ಬೆಂಗಳೂರಿಗೆ ಸರಬರಾಜು ಆಗುತ್ತಿರುವ ನೀರಿನಲ್ಲಿ ನಿಗದಿತ ಮಟ್ಟಿದಲ್ಲಿ 
ಇವೆಯೇ; 


(ಈ) ಈ ಹಿ೦ದೆ ಪರೀಕ್ಲೆಗೊಳ ಪಡಿಸಲು ಬೆಂಗಳೂರಿನ ಯಾವ ಯಾವ ಭಾಗಗಳಿಂದ ನೀರಿನ 
ಮಾದರಿಯನ್ನು ಪಡೆಯಲಾಗಿತ್ತು ; ಮತ್ತು ಅವುಗಳ ವರದಿಯನ್ನು ನೀಡುವುದು; 


(ಉ) ಬೆಂಗಳೂರು ಮಹಾನಗರಕ್ಕೆ ಕುಡಿಯಲು ಪೂರೈಕೆಯಾಗುತ್ತಿರುವ ನೀರು 
ವಿಷಪ್ರಾಶನವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಹಾಗಿದ್ದಲ್ಲಿ ಅದರ ನಿವಾರಣೆಗೆ 
ತೆಗೆದುಕೊಂಡ ಕ್ರಮಗಳ ಮಾಹಿತಿ ನೀಡುವುದು? 


